56 


ಪ್ರಾಣಿಗಕಲ್ಲ ಕಂಡುಬರುವ ಅತ್ಯಾಕರ್ಷಕ ಸಂಗತಿಯೆಂದರೆ 
ಅವುಗಳ ಕುತೂಹಲಕಾರಿ ವರ್ತನೆ. ಇರುವೆಗಳು ಒಂದರ 
ಹಿಂದೆ ಒಂದು ಬಾಲದಂತೆ ಸಾಗುವುದು, ಮೀನು 
ಹಿಡಿಯಲು ಮಿಂಚುಳ್ಳಗಳು ಮುಳುಗು ಹಾಕುವುದು. 
ಹಲ್ಲಗಳು ತಮ್ಮ ಬಾಲವನ್ನು ತುಂಡರಿಸಿಕೊಳ್ಳುವುದು. 
ಕೋಗಿಲೆಗಳು ಕಾಗೆಗಳನ್ನು ಅಟ್ಟಸಿಕೊಂಡು ಹೋಗುವುದು. 
ಆಕ್ಟೋಪಸ್‌ಗಳು ತಮ್ಮ ಬಣ್ಣ ಮತ್ತು ಆಕಾರವನ್ನು 


ಬದಲಸಿಕೊಳ್ಳುವುದು. ಜೇಡವು ಬಲೆಯನ್ನು ಹೆಣೆಯುವುದು. 


ಸಕ್ಕರೆಯ ಕಾರ್ಸಾನೆ ಹತ್ತಿರ ರೈಲು ಬಂದಾಗ ಪ್ರಯಾಣಿಕರು 
ತಮ್ಯ ಮೂಗು ಮುಚ್ಚಿಕೊಳ್ಳುವುದು......ಇವೆಲ್ಲ ಪ್ರಾಣಿಗಳು 
ತಮ್ಮ ಆಹಾರದ ಹುಡುಕಾಟಮಾಡುವುದಕ್ಕೆ, ವೈರಿಗಳ೦ದ 
ರಕ್ಷಣೆ ಪಡೆಯುವುದಕ್ಕೆ. ಅನಾರೋಗ್ಯಕಾರಿಯಾದದ್ದರಿಂದ 
ದೂರ ಹೋಗುವುದಕ್ಕೆ. ಸಂಗಾತಿಯನ್ನು ಆಕರ್ಷಿಸುವುದಕ್ಕೆ 
ಅಥವಾ ಮರಿಗಳನ್ನು ಪೋಷಿಸುವುದಕ್ಕೆ ಮಾಡುವ ರೋಚಕ 
ಕಾರ್ಯಗಳ ಉದಾಹರಣೆಗಳು. 


pa 


ಹೋವಿಯಾ ಸೇನ್‌ 


ನೋಡಲು ಜಟಲವೆಂದು ಕಾಣುವ ಈ ಪ್ರತಿಯೊಂದು 
ವರ್ತನೆಯು ಮೂರು ಹಂತಗಳನ್ನು ಹೊಂದಿರುತ್ತವೆ: 


1 ಪರಿಸರದ ಸಂವೇದನೆ: ಪ್ರಾಣಿಗಳು ಹಲವಾರು 
'ಸಂವೇದನಾ ಪ್ರಚೋದಕಗಳ' (ಸೆನ್ನರಿ ಸ್ಲಿಮುಲೈ) 
ಮೂಲಕ, ಉದಾಹರಣೆಗೆ, ಬೆಳಕು (ಕಣ್ಣಿನ ಮೂಲಕ), 
ಧ್ವನಿ (ಕೇಅಸಿಕೊಳ್ಳುವುದರ ಮೂಲಕ), ಆವಿಯಾಗುವ 
ಅಥವಾ ಆವಿಯಾಗದ ರಾಸಾಯನಿಕಗಳು (ವಾಸನೆ 
ಮತ್ತು ರುಚಿಯ ಮೂಲಕ) ಮತ್ತು ಒತ್ತಡ (ಮುಟ್ಟುವ 
ಮೂಲಕ) ಪರಿಸರದ ಸಮೀಕ್ಷೆಯನ್ನು ನಡೆಸುತ್ತವೆ. 


2. ಇಂದ್ರಿಯಗಳ ಮೂಲಕ ಗ್ರಹಿಸಿದ ಮಾಹಿತಿಯ 
ಸಂಸ್ಥರಣೆ: ಪ್ರಾಣಿಗಳು ಒಮ್ಮೆ ಇಂದ್ರಿಯಗಳ 
ಮೂಲಕ ಮಾಹಿತಿಯನ್ನು ಪಡೆದುಕೊಂಡ ಮೇಲೆ. 
ಠಂ ಮಾಹಿತಿಯನ್ನು ಸಂಸ್ಕರಿಸಿ ಒ೦ದು ನಿರ್ಧಾರಕ್ಕೆ 
ಬರುತ್ತವೆ - ಈ ಪರಿಸರ ನನಗೇನಾದರೂ ತೊಂದರೆ 


ಉಂಟುಮಾಡುತ್ತದೆಯೇ, ಇಲ್ಲ ಆಹಾರವೇನಾದರೂ 
ಸಿಗಬಹುದೇ ಅಥವಾ ಸಂಗಾತಿಯೇನಾದರೂ 
ದೊರಕಬಹುದೇ? 


3. ಪ್ರತಿಕ್ರಿಯೆ ತೋರಿಸುವುದು: ಒಂದು ನಿರ್ಧಾರಕ್ಷೆ ಬಂದ 
ಕೂಡಲೇ. ಆ ಪ್ರಚೋದನೆಗೆ ತಕ್ಕಂತೆ ಪ್ರಾಣಿಗಳು ಸೂಕ್ತ 
ಪ್ರತಿಕ್ರಿಯೆ ತೋರಿಸಬೇಕಾಗುತ್ತದೆ - ಅಲ್ಪ್ಲಂದ ದೂರ 
ಹೋಗಬೇಕೇ. ಅದನ್ನು ತಿನ್ನಬೇಕೇ ಇಲ್ಲವೇ ಅದನ್ನು 
ಕೂಡಬೇಕೇ! 


ಪ್ರಾಣಿ ಮತ್ತು ಪರಿಸರದ ನಡುವಿನ ಇಂತಹ ಪರಸ್ಪರ 
ಕ್ರಿಯೆಗಕಲ್ಲ ನರಮಂಡಲವು ಮಾಧ್ಯಮವಾಗಿ ಕೆಲಸ 
ಮಾಡುತ್ತದೆ. 


ನರಮಂಡಲವೆಂದರೆ ಏನು? 


ಅನೇಕ ಬಹುಕೋಶೀಯ ಜೀವಿಗಳು, ಅಂದರೆ 
ಲೋಕಳೆಮೀನಿಂದ ಹಿಡಿದು ಮನುಷ್ಯನವರೆಗೆ ಜೀವಿಗಳು. 
ಒಂದಲ್ಲ ಒಂದು ರೀತಿಯ ನರಮಂಡಲವನ್ನು ಹೊಂದಿರುತ್ತವೆ. 
ಅವುಗಳಲ್ಪ್ಲ ಕೆಲವು ಅತಿ ಸರಳವಾಗಿದ್ದರೆ ಮತೆ ಕೆಲವು 
ಅತ್ಯಂತ ಜಟಲವಾಗಿರುತ್ತವೆ. ಜಟಲತೆಯಲ್ಲ ವ್ಯತ್ಯಾಸಗಳ 
ಹೊರತಾಗಿಯೂ, ಅವುಗಳ ನರಮಂಡಲವು ಬಹುಪಾಲು 
ಒಂದೇ ರೀತಿಯ ಜೀವಕೋಶಗಳಂ೦ದ ಕೂಡಿದ್ದು. ಒಂದೇ 
ರೀತಿಯ ಕಾರ್ಯವನ್ನೂ ನಿರ್ವಹಿಸುತ್ತವೆ. 


ಜೀವಿಗಳೊಳಗೆ ನರಮಂಡಲವು ಸಂಪರ್ಕಜಾಲದಂತೆ ಕೆಲಸ 
ಮಾಡುತ್ತದೆ. ಈ 'ಜಾಲ'ವು ವಿಶೇಷ ಜೀವಕೋಶಗಳಾದ 
ನ್ಯೂರಾನ್‌ಗಳ ಮೂಲಕ ರೂಪುಗೊಂಡಿದ್ದು ಅವು ಅತ್ಯಂತ 
ಸೂಕ್ಷವಾಗಿ ಒಂದಕ್ಕೊಂದು ಬೆಸೆದುಕೊಂಡಿರುತ್ತವೆ. 
ನ್ಯೂರಾನ್‌ಗಳ ವಿಶಿಷ್ಠ ಸಾಮರ್ಥ್ಯವೆಂದರೆ ಒಂದು 
ಕೊನೆಯುಂ೦ದ ರಾಸಾಯನಿಕವಾಗಿ ಮಾಹಿತಿಯನ್ನು 
ಪಡೆದುಕೊಂಡು ಅದನ್ನು ಅತಿ ವೇಗವಾಗಿ ಇನ್ನೊಂದು 
ಕೊನೆ ತಲುಪಬಲ್ಲ ಎಲೆಕ್ಟಿಕಲ್‌ (ವಿದ್ಯುತ್‌) ಸಂದೇಶಗಳಾಗಿ 
ಪರಿವರ್ತಿಸಿ, ಮತ್ತೊಂದು ನ್ಯೂರಾನ್‌ ಅದನ್ನು ತೆಗೆದುಕೊಳ್ಳಲು 
ಅನುಕೂಲವಾಗುವಂತೆ ಪುನಃ ಅದನ್ನು ರಾಸಾಯನಿಕ 
ಸಂದೇಶವನ್ನಾಗಿ ಮರುಪರಿವರ್ತನೆ ಮಾಡುತ್ತವೆ. ಎರಡು 
ನ್ಯೂರಾನ್‌ (ನರಕೋಶ)ಗಳ ಮಧ್ಯೆ ನಡೆಯುವ ಈ 
ರಾಸಾಯನಿಕ ಸಂವಹನವನ್ನು 'ಸಿನಾಪ್ಟ್‌' ಎನ್ನುತ್ತಾರೆ. 
ಮಾಹಿತಿಯನ್ನು ಅತಿ ವೇಗವಾಗಿ ರವಾನಿಸಬಲ್ಲ ನ್ಯೂರಾನಿನ 
ಈ ಸಾಮರ್ಥ್ಯದಿಂದಲೇ ನಾವು ಬಸಿ ಬಸಿ ಕಾಫಿಯ 
ಲೋಟವನ್ನು ಮುಟ್ಟದ ಕೂಡಲೇ ನಮ್ಮ ಕೈಗಳನ್ನು ಹಿಂದಕ್ಕೆ 
ತೆಗೆದುಕೊಳ್ಳುತ್ತೇವೆ: ನಿಮ್ಮ ಕೈಯಲ್ಲರುವ ಸಂವೇದನಾ 
ನ್ಯೂರಾನ್‌ಗಳು ಬಸಿಯನ್ನು ಗ್ರಹಿಸುತ್ತವೆ, ತಕ್ಷಣವೇ 
ಇಂಟರ್‌ನ್ಯೂರಾನ್‌ಗಳಗೆ ಮಾಹಿತಿಯನ್ನು ರವಾನಿಸುತ್ತವೆ. 
ಇವು ನಿಮ್ಮ ಕೈನ ಮಾಂಸಂಡಗಳಗೆ ಹಿಂದಕ್ಕೆ ಕಳೆಯಲು 
ಸೂಚಿಸುತ್ತವೆ. (ಚಿತ್ರ 1 ರಲ್ತ ವಿವರಿಸಲಾಗಿದೆ). 


ನಿಮಗೆ ಇದೊಂದು ಸರಳ ವಿದ್ಯುತ್‌ ಮಂಡಲ(circuit) 
ದಂತೆ ಕಾಣಿಸುವುದಿಲ್ಲವೇ? ಇದೊಂದು ಅತಿ ಸರಕ ವರ್ತನೆಗೆ 
ಕೇವಲ ಮೂರು ನ್ಯೂರಾನ್‌ಗಳನ್ನಷ್ಟೇ ಹೊಂದಿರುವ ಅತಿ 
ಸರಳ ಮಂಡಲವಾಗಿದ್ದು, ಇದಕ್ಕಿಂತ ಮಿಗಿಲಾದ, ಹೆಚ್ಚು 
ನ್ಯೂರಾನ್‌ಗಳನ್ನು ಹೊಂದಿರುವ ಮಂಡಲಗಳೂ ಇವೆ. ಇಂತಹ 
ಮಂಡಲಗಳು ಇನ್ನಷ್ಟು ಜಟಲವಾಗಿದ್ದು, ಅತಿ ಸರಕವಾದ 
ನರಮಂಡಲಗಳಗೂ ಬೃಹದಾಕಾರದ ಆಯಾಮವನ್ನು 
ಕೊಡುತ್ತವೆ. ಅತಿ ಸರಕವಾದ ಈ ಮಂಡಲದಲ್ಲೂ ಈ 

ಎಲ್ಲಾ ಮೂರು ನ್ಯೂರಾನ್‌ಗಳು ಒಂದಕ್ಕಿಂತ ಒಂದು 
ವಿಭನ್ನವಾಗಿರುವುದನ್ನು ನೀವು ಗಮನಿಸಿರಬಹುದು. 
ನ್ಯೂರಾನ್‌ಗಳ ಮತ್ತೊ೦ದು ಅದ್ಭುತ ಅಂಶವೇನೆಂದರೆ 
ನ್ಯೂರಾನ್‌ಗಳು ಅತ್ಯ೦ತ ವೈವಿಧ್ಯಮಯವಾಗಿದ್ದು ಆಕರ್ಷಕ 
ರೂಪ ಮತ್ತು ಮಾದರಿಗಳನ್ನು ಹೊಂದಿರುತ್ತವೆ ! 


ಶತಮಾನಗಳಂದಲೂ ವಿಜ್ಞಾನಿಗಳು ನರಮಂಡಲದ ಬಗ್ಗೆ 
ತಿಆಯಲು ಏಕೆ ಆಸಕ್ತರಾಗಿದ್ದಾರೆ ಎಂಬುದು ನಮಗೆ 
ಸುಲಭವಾಗಿ ಗೊತ್ತಾಗುತ್ತದೆ. ನ್ಯೂರಾನ್‌ಗಳು ಒಂದರ 

ಜೊತೆ ಮತ್ತೊಂದು ಹೇಗೆ ಮಾತನಾಡುತ್ತವೆ? ವಿಭನ್ನು 
ನಡವಳಕೆಗಳಗೆ ಇರುವ ಮಂಡಲಗಳು ಯಾವುವು? ಈ 
ಮಂಡಲಗಳ ನಿರ್ಮಾಣ ಹೇಗೆ? ಅವುಗಳಲ್ಲ ನೆನಮಗಳು 
ಹೇಗೆ ಸಂಗ್ರಹಗೊಳ್ಳುತ್ತವೆ?....ಇಂತಹ ಪ್ರಶ್ನೆಗಳು ಅಸಂಖ್ಯಾತ! 
ಅಸಂಖ್ಯಾತ ಜನರು ಇವುಗಳನ್ನು ಕುರಿತು ಸಾಕಷ್ಟು ಕೆಲಸ 
ಮಾಡಿದ್ದು ಇದರಿಂದ ಹಲವಾರು ಕುತೂಹಲಕಾರಿ ಸಂಗತಿಗಳು 
ನಮಗೆ ತಿಆದು ಬಂದಿವೆ. 


ನರಮಂಡಲದ ಅಧ್ಯಯನಕ್ಕೆ ಹಲವು ಮಾರ್ಗಗಳು 


ನರಮಂಡಲ ಅಧ್ಯಯನಕ್ಕೆ ವಿಜ್ಞಾನಿಗಳು ಹಲವಾರು 
ಮಾರ್ಗಗಳನ್ನು ಬಳಸಿದ್ದಾರೆ. ಸ್ಕಿಡ್‌ (Squid) ಗಳೆಂಬ 
ಒಂದು ಜಾತಿಯ ಸಮುದ್ರ ಜೀವಿಯ 'ದೈತ್ಯ' ನ್ಯೂರಾನ್‌ಗಳ 
ಮುಖಾಂತರ ನಾವು ನ್ಯೂರಾನ್‌ಗಳ ಕೋಶ ಮೊರೆಯ 
(ಸೆಲ್‌ ಮೆಂಬ್ರೇನ್‌) ಮೂಲಕ ಪ್ರೋಟೀನ್‌ಗಳು ಹೇಗೆ 
ಅಯಾನ್‌ ವಿನಿಮಯವನ್ನು ನಿಯಂತ್ರಿಸುತ್ತವೆ ಮತ್ತು ಹೇಗೆ 
ನ್ಯೂರಾನ್‌ಗಳು ವಿದ್ಯುತ್‌ ಪ್ರಚೋದಕಗಳನ್ನು ರಚಿಸಿ, 
ಮಾಹಿತಿಯನ್ನು ಅತಿ ವೇಗವಾಗಿ ಪ್ರಸಾರ ಮಾಡುತ್ತವೆ ಎಂದು 
ವಾವು ತಿಆದುಕೊಂಡಿದ್ದೇವೆ'. ಒಂದೊಂದೂ ನ್ಯೂರಾನ್‌ 
ಹೇಗೆ ಪರಸ್ಪರ ಸಂಪರ್ಕಗೊಂಡಿದೆ ಎನ್ನುವುದನ್ನು ಪತ್ತೆ 
ಮಾಡಿ ವಿಜ್ಞಾನಿಗಳು ಸಂಪೂರ್ಣ ನರಮಂಡಲದ ಮಂಡಲ 
ಚಿತ್ರ (circuit diagram) ವನ್ನು ರಜಿಸುವ ಪ್ರಯತ್ನದಲ್ಪದ್ದಾರೆ. 
ಇದರ ಪರಿಣಾಮವಾಗಿ ಈಗ ನಮಗೆ ಸೀಸೋರಾಲ್ಲೈಟಸ್‌ 
ಎಲಅಗಾಸ್ಟ್‌” ಎಂಬ ಹುಳು ಮತ್ತು ಮ್ಯಾಗಲ್‌್‌ (ಫ್ರೂಟ್‌ 

ಪ್ಲೆ ES ಹಣ್ಣುನೊಣ ಡೋಸೋಪಿಲ ಮೆಲಸೋಗ್ಯಾಸ್ಸರ್‌ನ 
ಮರಿಹುಳು) ಗಳ ಸಂಪೂರ್ಣ ನರಮಂಡಲದ ಮಂಡಲ 
ಚಿತ್ರಗಳು ನಮಗೆ ಲಭ್ಯವಿವೆ. ಇವು ಅನುಕ್ರಮವಾಗಿ 3೦2 


ಶಾಲಾ ವಿಜ್ಞಾನದ ಮರುಶೂಃಧನೆ | ಹಪಪಲ 2019 | 57 


ಪರಿಸರ ಸಂವೇದನೆ 


ಮಾಂಸಖಂಡ 


ಮಾಹಿತಿ 
ಸಂಸ್ಥರಿಸುವುದು 


¢ 
ಇಂಟರ್ಯ್ಯೂರಾಸ್‌ 


e 
ಮೋಟಾರ್‌ ನ್ಯೂರಾನ್‌ 


ಚಿತ್ರ 1. ಪ್ರಾಣಿಗಳು ನರಮಂಡಲದ ಮೂಲಕ ಪರಿಸರದೊಂದಿಗೆ ಪರಸ್ವರ ಕ್ರಿಯೆ ಅಥವಾ ಒಡನಾಟವನ್ನು ನಡೆಸುತ್ತವೆ. ನಿಮ್ಮ ಬೆರಳನಲ್ಲರುವ ಸಂವೇದನಾ 


ನ್ಯೂರಾನ್‌ಗಳು ಕಾಫಿಯ ಲೋಟವು ಜಸಿಯಾಗಿರುವುದನ್ನು ಗಹಿಸುತ್ತವೆ. ತಕ್ಷಣವೇ ಅದು ಈ ಮಾಹಿತಿಯನ್ನು ಬೆನ್ನು ಹುರಿ (ಪೈನಲ್‌ ಕಾರ್ಡ್‌)ಗೆ 


ರವಾನಿಸುತ್ತದೆ, ಅಲ್ಲ ಅದು ಸಂಸ್ಥರಣಗೊಂಡು ಇಂಟರ್‌ನ್ಯೂರನ್‌ಗೆ ತಲುಪುತ್ತದೆ. ಇದು ಕೈನ ಮಾಂಸಖಂಡದಟ್ಲರುವ" ಮೋಟಾರ್‌ ನ್ಯೂರಾನನ್ನು 

' ಸಕ್ರಿಯಗೊಳಸಿ ಅದು ಕೈಯನ್ನು ಹಿಂದಕ್ಕೆ ಕಳೆಯುವಂತೆ ಸೂಚಿಸುತ್ತದೆ. ಈ ಎಲ್ಲಾ ಸಂವಹನ ಕ್ರಿಯೆಗಳು ನ್ಯೂರಾನ್‌ಗಳ ನಡುವೆ ಇರುವ ಸಿನಾಪ್ಟ್‌ನಲ್ಪ 
ನಡೆಯುತ್ತಿದ್ದು. ಇವೆಲ್ಲವೂ ರಾಸಾಯನಿಕಗಳಾದ 'ನ್ಯೂರೋಟ್ರಾನ್ಸಿಟ್ಟರ್‌'ಗಳ RRS ಸಂಭವಪಿಸುತ್ತಿರುವುದನ್ನು ಗಮನಿಸಿ. ಇತರೆ ನ್ಯೂರಾನ್‌ಗಳನ್ನು ಈ 
ರಾಸಾಯನಿಕಗಳು ಸಕ್ರಿಯ ಅಥವಾ ನಿಷ್ಟಿಯಗೊಳಸಬಲ್ಲವು. ನ್ಯೂರಾನ್‌ಗಳು ಪ ಪಡೆಯುವ ರಾಸಾಯನಿಕ NE ್ನಿ ವಿದ್ಯುತ್‌ ಸಂದೇಶಗಳಾಗಿ 
ಪರಿವರ್ತಿಸಿ, ಅದು ನ್ಯೂರಾನಿನ ಒಂದು ME ಇನ್ನೊ ೦ದು ಕೊನೆಗೆ ಶೀಘ್ರವಾಗಿ ತಲಪುವಂತೆ ಮಾಡಲಾಗುತ್ತದೆ. pe ರೀತಿಯಲ್ಲ, ಮೂರು 

| ನ್ಯೂರಾನ್‌ಮಂಡಲದ ಮೂಲಕ ನೀವು ಬಸಿ ಕಾಫಿ Ee ನಿಮ್ಮ ಕೈಗಳನ್ನು ಅತಿ ಬೇಗ ಹಿಂದಕ್ಕೆ ಕೆದುಕೊಳ್ಳು ತ್ತೀರಿ. 


ಮತ್ತು 10,0೦೦ ನ್ಯೂರಾನ್‌ಗಳನ್ನು ಹೊಂದಿವೆ. ಮನುಷ್ಯ 
ಮತ್ತು ಇಅಗಳ ಮೆದುಳನ ಕೆಲವು ಭಾಗಗಳ ಬದ್ದೆ ಇದೇ 
ರೀತಿ ಮಂಡಲ ಚಿತ್ರ ರಚಿಸಲು ವ್ಯಾಪಕ ಅಧ್ಯಯನಗಳು 
ಪ್ರಗತಿಯಲ್ಲಪೆ"". ಇಅಗಕಲ್ಲ ಸರಿಸುಮಾರು 7೦ ದಶಲಕ್ಷ 
ನ್ಯೂರಾನ್‌ ಮತ್ತು ಮಾನವನಲ್ಲ ಸುಮಾರು 8೦ ಶತಕೋಟ 
ನ್ಯೂರಾನ್‌ಗಳು ಇರುವ ಕಾರಣ ಈ ಪುನಾರಚನೆಯ 
ಅಧ್ಯಯನ ನಿಜಕ್ಸೂ ಅತಿ ದೊಡ್ಡ ಸವಾಲಾಗಿದೆ! 


ಇಂತಹ ಸಂಪೂರ್ಣ ಮಂಡಲ ಚಿತ್ರದೊಳಗೆ ಕಾರ್ಯತಃ 
ಅತಿ ಪ್ರಮುಖವಾದ "ಉಪಮಂಡಲ'ಗಳನ್ನು ಪತ್ತೆ 

ಹಚ್ಚುವ ಕೆಲಸದಲ್ಲ ವಿಜ್ಞಾನಿಗಳು ಈಗ ತೊಡಗಿದ್ದಾರೆ- 
ಉದಾಹರಣೆಗೆ, ಮೂರು ಮಂಡಲಗಳನ್ನು ಒಳಗೊಂಡಿರುವ 
ಜಸಿ ಕಾಫಿ ಲೋಟದ ಸಂದರ್ಭದಲ್ಲ ಬರುವ ಮಂಡಲವು 


58 | ಐ ಪಂಡರ್‌.. ಶಾಲಾ ವಿಜ್ಞಾನದ ಮರುಶೂಧನೆ | ಹಸವಲಿ ೨೦1೦ 


ಕಾರ್ಯನಿರತ ಮಂಡಲವಾಗಿದೆ. ಇದಕ್ಕಿಂತಲೂ ಜಟಲ 
ನಡವಳಕೆಗಳು ಇನ್ನಷ್ಟು ಜಟಲ ಮಂಡಲಗಳನ್ನು ಹೊಂದಿರುವ 
ಕಾರಣ ವಿಜ್ಞಾನಿಗಳು ಪ್ರತಿಯೊಂದು ನ್ಯೂರಾನಿಗೂ 
ಎಲೆಕ್ಟಿಕಲ್‌ ಪ್ರೋಬ್‌ಗಳನ್ನು ಇಳಸಿ ಅವುಗಳ ಇಡೀ 
ಕಾರ್ಯನಿರತ ಮಂಡಲವನ್ನು ಕಂಡುಹಿಡಿಯುವ ಅತಿ 
ಕಷ್ಟಕರ ಪ್ರಯತ್ನದಲ್ಪದ್ದಾರೆ. ಇಂತಹ ಅಧ್ಯಯನಗಳಗೆ 
ಸಂಬಂಧಪಟ್ಟ ಮೊಟ್ಟಮೊದಲ ಪ್ರಯತ್ನ ಜಅಗಣಿಗಳ 
ಈಜು ವರ್ತನೆಯ ನಿಯಂತ್ರಣದ ಪರಿಪೂರ್ಣ 
ಮಂಡಲದ ಅತಿ ಸುಂದರ ಚಿತ್ರಣವನ್ನು ನೀಡಿತ್ತು". ಇದು 
ಸರ್ವೇಸಾಮಾನ್ಯದಂತೆ ಕಂಡುಬಂದರೂ, ವಾಸ್ತವದಲ್ಲ 
ಅತ್ಯಂತ ಜಟಲ ನಡವಳಕೆಗಳಲ್ಪ್ಲ ಅಡಗಿರುವ ನ್ಯೂರಲ್‌ 
ವೈರಿಂಗ್‌ ಮಂಡಲವನ್ನು ಅರ್ಥಮಾಡಿಕೊಳ್ಳುವಲ್ಲ ನಮ್ಮ 


ಸಾಮರ್ಥ್ಯವನ್ನು ಇಮ್ಮಡಿಗೊಳಸುತ್ತದೆ. ಹೊಸ ತಂತ್ರಜ್ಞಾನದ 
ಪ್ರಗತಿಯುಂದ ನಾವು ಸಕ್ರಿಯವಾಗಿರುವ ನ್ಯೂರಾನ್‌ಗಳನ್ನು 
ನೋಡುವುದರ ಜೊತೆಗೆ, ಪ್ರತಿಯೊಂದು ನ್ಯೂರಾನಿನ 

ಮೇಲೆ ಕೇವಲ ಬೆಳಕಕನ ಕಿರಣವನ್ನು ಹರಿಸಿ ಅಥವಾ 

ಅದರ ಉಷ್ಣಾಂಶದಲ್ಲ ಏರುಪೇರು ಮಾಡುವುದರಿಂದ 
ಅವುಗಳನ್ನು ನಿಷ್ಟಿಯಗೊಳಸಬಹುದು ಅಥವಾ ಮತ್ತೆ 
ಸಕ್ರಿಯವಾಗಿಸಲೂಬಹುದು*”! ಇದರಿಂದ ನಾವು ಅತ್ಯಂತ 
ಸಂಕೀರ್ಣವಾಗಿರುವ ನರಮಂಡಲದಲ್ಲ ಮತ್ತಷ್ಟು ಜಟಲವಾದ 
ಕಾರ್ಯನಿರತ ಮಂಡಲಗಳನ್ನು ಪತ್ತೆ ಹಚ್ಚಬಹುದು ಮತ್ತು 
ಇದರಿಂದ ಪ್ರಾಣಿಗಳು ಹೇಗೆ ವಾಸನೆಯನ್ನು ಗ್ರಹಸುತ್ತವೆ. 
ದೃಶ್ಯಗಳನ್ನು ಹೇಗೆ ಸಂಸ್ಥರಿಸುತ್ತವೆ, ರುಚಿ, ಹಾರಾಟ, ಓಡಾಟ 
ಮತ್ತು ಇದಕ್ಕಿಂತಲೂ ಹೆಚ್ಚು ಜಟಲ ನಡವಳಕೆಗಳನ್ನು 
ಅರ್ಥಮಾಡಿಕೊಳ್ಳಬಹುದು ಮತ್ತು ಒಂದರ ಜೊತೆ 
ಮತ್ತೊಂದನ್ನು ಹೋಲಆಸಲೂಬಹುದು! 


ಮೆದುಳನ ನಿರ್ಮಾಣ ಹೇಗೆ ಮಾಡಬಹುದೆಂಬುದನ್ನು 
ಹಣ್ದುಮೊಣ (ಪ್ರೂಟ್‌ ಫ್ರೈ) ಗಳು ನಮಗೆ 
ತೋರಿಸಿಕೊಡುತ್ತವೆ. 

ನರಮಂಡಲದ ವೈರಿಂಗ್‌ನಲ್ಲ ಯಾವುದೇ ತೊಂದರೆಯೂ 
ಉಂಲಾಗದಂತೆ ಜಟಲ ಮಂಡಲಗಳು ಹೇಗೆ 
ನಿರ್ಮಾಣಗೊಂಡಿವೆ ಎನ್ನುವುದನ್ನು ಅರ್ಥಮಾಡಿಕೊಳ್ಳಲು 
ಮತ್ತೊಂದು ವಿಧಾನವಿದೆ. ಈ ಹಿಂದೆ ನೋಡಿದ 
ಉದಾಹರಣೆಯಲ್ಲ, ಸಕ್ಕರೆ ಕಾರ್ಬಾನೆ ಸಮೀಪಿಸುತ್ತಿದ್ದಂತೆ 
ರೈಅನಲ್ಲದ್ದ ಎಲ್ಲಾ ಪ್ರಯಾಣಿಕರು ತಮ್ಮ ಮೂಗನ್ನು 
ಮುಚ್ಚಿಕೊಳ್ಳುತ್ತಾರೆ ಎಂದರೆ ಇಂತಹ ಸಂದರ್ಭದಲ್ಲ 
ಪ್ರತಿಯೊಬ್ಬರೂ ಒಂದೇ ರೀತಿಯ ಕ್ರಿಯಾಶೀಲ ಮಂಡಲವನ್ನು 
ಹೊಂದಿದ್ದಾರೆ ಎಂದರ್ಥ. ಅಂದರೆ ಒಬ್ಬ ಮನುಷ್ಯನಲ್ಲ 
ನ್ಯೂರಾನ್‌ಗಳು ಹೇಗೆ ಸಂಪರ್ಕ ಹೊಂದಿವೆಯೋ ಅದೇ 
ರೀತಿ ಇನ್ನೊಬ್ಬರಲ್ಲೂ ಇರುವುದಾದರೆ, ಪ್ರತಿಯೊಬ್ಬರಲ್ಲೂ 
ಇಂತಹುದೇ ಮಂಡಲಗಳ ನಿರ್ಮಾಣವನ್ನು 
ಪುನರಾವರ್ತಿಸಲು ಯಾವುದೋ ಒಂದು ನಿಯಮವಂತೂ 
ಇರಲೇಬೇಕಲ್ಲವೇ. ಈ ನರಮಂಡಲದ ರಚನೆ ಮತ್ತು 
ಅದರ ಸಂಕೀರ್ಣ ಮಂಡಲಗಳಗೆ ಸೂಚನೆಗಳನ್ನು ನೀಡುವ 
ನಿಯಮಗಳಾದರೂ ಯಾವುವು? 


ಕಳೆದೆರಡು ದಶಕಗಳಂದ ಈ ಪಕ್ರಿಯೆಯ ಬಣ್ಣಿ ಸಾಕಷ್ಟು 
ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಈ ತಿಅವಳಕೆ 
ನಮಗೆ ಮನುಷ್ಯರಿಂದ ಬರದೇ. ಉಳದ ಪ್ರಾಣಿಗಳಾದ ಇಲ. 
ಮೀನು. ಹಣ್ಣುಮೊಣ ಮತ್ತು ಹುಳಗಳ೦ದ ತಿಆದುಬಂದಿದೆ. ಈ 
ಪ್ರಾಣಿಗಳ ನರಮಂಡಲ ಮತ್ತು ಅದರ ರಚನೆಯಲ್ಲ ಸಾಕಷ್ಟು 
ವ್ಯತ್ಯಾಸಗಳದ್ದರೂ, ಇವುಗಳ ನಡುವೆ ಬಹಳಷ್ಟು ಸಾಮ್ಯತೆಗಳು 
ಕಾಣುತ್ತವೆ. ಠ ತಿಆವಳಕೆಯನ್ನು ಪಡೆಯುವುದರಲ್ಲ ಮೂರ್ತಿ 
ಚಿಕ್ಕದಾದರೂ ಪ್ರಪಂಚದಾದ್ಯಂತ ಕೇವಲ ಅಡುಗೆಮನೆಯಲ್ಲ 


ಹಾರಾಡುವ ಕೀಟವೆಂದೇ ಗೌಣವಾದ ಅತಿ ವಿನಮ್ರ 
ಹಣ್ಣುನೊಣದ ಕೊಡುಗೆ ಅಪಾರವಾಗಿದೆ! 


1೦೦,೦೦೦ ನ್ಯೂರಾನ್‌ಗಳನ್ನು ಹೊಂದಿರುವ ವಯಸ್ಥ ನೊಣದ 
ನರಮಂಡಲವು ಸಂಕೀರ್ಣವಾಗಿದೆ ಎನ್ನಬಹುದು. ಮೊದಲ 
ನೋಟಕ್ಕೆ ಅದರ ರಚನೆ ಮತ್ತು ಜಟಲವಾದ ಸಂಪರ್ಕಜಾಲವು 
ಅದರ ನಿರ್ಮಾಣ ನಿಯಂತ್ರಿಸುವ ಯಾವುದೇ ನಿಯಮಗಳನ್ನು 
ಹೊಂದಿಲ್ಲವೇನೋ ಎಂದು ಕಂಡುಬಂದರೂ, ಅಲ್ಪ ಕೆಲವು 
ನಿಯಮಗಳು ಅದರಲ್ಲೂ ಅತಿ ಸರಳ ನಿಯಮಗಳು 
ಇರುವುದಾಗಿ ಸಂಶೋಧನೆಗಳಂದ ಕಂಡುಬಂದಿದೆ! ಹಾಗಾದರೆ 
ಏಕಕೋಶವಾದ ಅದರ ಮೊಲೆಯು ವೈವಿಧ್ಯಮಯ 

ರೀತಿ ಮತ್ತು ಆಕಾರವುಳ್ಳ 10೦,೦೦೦ ನ್ಯೂರಾನ್‌ಗಳನ್ನು 
ಉತ್ಪಾದಿಸಲು ಹೇಗೆ ಸಾಧ್ಯವಾಗುತ್ತದೆ ಮತ್ತು ಅವುಗಳು ಹೇಗೆ 
ಒಂದಕ್ಕೊಂದು ಸರಿಯಾಗಿ ಸಂಪರ್ಕೀತವಾಗಿರುತ್ತವೆ? 


ನ್ಯೂರಲ್‌ ಕಾಂಡಕೋಶ (ಸ್ಲಮ್‌ ಸೆಲ್‌) ಗಳ ತಯಾರಿಕೆ 
ಈ ಸಮಸ್ಯೆಯನ್ನು ಪರಿಹರಿಸಲು ನೊಣದ ಭ್ರೂಣವು 
ಮೊದಲಗೆ ಕಾಂಡಕೋಪಶಗಳನ್ನು ತಯಾರಿಸುತ್ತದೆ. 
ಬೆಳವಣಿಗೆಯ ಹಂತದಲ್ಲರುವ ಪ್ರತಿಯೊಂದು ಭ್ರೂಣದ 
ಪ್ರತಿಯೊಂದು ಅಂಗಾಂಶವು ತಾವು ತಯಾರಿಸುವ ಕೋಶಗಳ 
ಸಂಖ್ಯೆ ಮತ್ತು ಮಾದರಿಗಳನ್ನು ಹೆಚ್ಚಿಸಲು ಇರುವ ಒಂದು 
ಉತ್ತಮ ಉಪಾಯವೇ ಕಾಂಡಕೋಪಶಗಳು. ಏಕೆಂದರೆ 
ಕಾಂಡಕೋಶಗಳು ಎರಡು ಕೋಶಗಳಾಗಿ ವಿಭಜನೆಗೊಂಡಾಗ 
ಅದರಲ್ಲರುವ ಒಂದು ಕೋಶ ವಿಶೇಷ ಕೋಪಶವಾಗಿ 
ರೂಪಿತವಾಗುತ್ತದೆ ಮತ್ತೆ ಇನ್ನೊಂದು ಕೋಶ ಕಾಂಡಕೋಶದ 
ಪ್ರತಿಯಾಗಿ ಉಆಯುತ್ತದೆ. ಇದರಿಂದ ಕಾಂಡಕೋಪಶಗಳು 
ನಿರಂತರವಾಗಿ ವಿಶೇಷ ಕೋಶಗಳನ್ನು ಉತ್ಪತ್ತಿ ಮಾಡುವುದರ 
ಜೊತೆಗೆ ತಮ್ಮ ಸಂಖ್ಯೆಗಳನ್ನೂ ಹೆಚ್ಚಿಸುತ್ತಾ ಬರುತ್ತವೆ. 
ನೊಣದ ಭ್ರೂಣದಲ್ಲ ನರಮಂಡಲವನ್ನು ರಚಿಸುವ 
ಕಾಂಡಕೋಪಶಗಳನ್ನು 'ನ್ಯೂರೋಬ್ಲಾಸ್ಟ್‌' ಎನ್ನುತ್ತಾರೆ. ಈ 
ವಿಶೇಷ ಕೋಶ ('ಗಾಂಗ್ಲಿಯಾನ್‌ ಮದರ್‌ ಸೆಲ್‌') ಮತ್ತೊಮ್ಮೆ 
ವಿಭಜನೆಗೊಂಡು ಎರಡು ನ್ಯೂರಾನ್‌ಗಳನ್ನು ಹುಟ್ಟುಹಾಕುತ್ತದೆ. 
od ನ್ಯೂರಾನ್‌ಗಳು ವಿಭಜನೆಗೊಳ್ಳುವುದಿಲ್ಲ. ಅಂದರೆ 
ನ್ಯೂರೋಬ್ದಾಸ್ಟ್‌ ಪ್ರತಿ ಬಾರಿ ವಿಭಜನೆಗೊಂಡಾಗಲೂ, ಎರಡು 
ನ್ಯೂರಾನ್‌ಗಳನ್ನು ಹುಟ್ಟುಹಾಕುತ್ತದೆ (ಚಿತ್ರ 2ರಲ್ಪ ನೋಡಿ). 


ಭ್ರೂಣದ ಬೆಳವಣಿಗೆಯ ಆರಂಭಕ ಹಂತದಲ್ಲಯೇ 
ನ್ಯೂರೋಬ್ಲಾಸ್ಟ್‌ಗಳಕ ರಚನೆಯಾಗುತ್ತದೆ. ಹಣ್ಣುನೊಣದ 
ಜೀವನ ಚಕ್ರದಲ್ಲ ಮೊಟ್ಟೆಬುಂದ ಮೊದಲು ಮರಿಹುಳು. 
ನಂತರ ಪೊರೆಹುಳುವಾಗಿ ರೂಪಾಂತರಗೊಂಡು ಪರಿಪೂರ್ಣ 
ನೊಣವಾಗಲು ಹತ್ತು ದಿನಗಳು ಬೇಕಾಗುತ್ತವೆ. ಮೊದಲನೆಯ 
ದಿನ, ಮೊಟ್ಟೆಯು ಟೊಳ್ಳಾದ ರದ್ದಿ ಚೆಂಡಿನಂತಿದ್ದು ಅದರ 
ಸುತ್ತಲೂ ಒಂದೇ ರೀತಿಯ ಜೀವಕೋಶಗಳು ಒಂದೇ 


23 
4 


$ 
q« 


ಕಾಂಡಕೋಶ: 
ಸ್ಯೂರಾನ್‌ ಸನ್ಯೂರೋಲ್ಲಾಸ್ಟ್‌ 


ವಿಶೇಷ ಹೀವಕೋಶಪಗಳು: 


\ 


& 


ಚಿತ್ರ ೭. ಕಾಂಡಕೋಪಶಗಳ ಬೆಳವಣಿಗೆ. ಕಾಂಡಕೋಪಗಳು ಅತಿ ಹೆಚ್ಚು ಸಂಖ್ಯೆಯ ಮತ್ತು ವಿವಿಧ ರೀತಿಯ ಜೀವಕೋಶಗಳನ್ನು ಉತ್ಪಾದಿಸುವುದರಿಂದ 
ಹಲವಾರು ಅಂಗಾಂಶಗಳ ಅಭವೃದ್ಧಿಯಲ್ಲ ಇವುಗಳನ್ನು ಬಳಸಲಾಗುತ್ತದೆ. ಕಾಂಡಕೋಪಶಗಳು ಅಸಮ್ಮಿತೀಯ (Assymetrically) ವಾಗಿ 
ವಿಭಜನೆಗೊಳ್ಳುತ್ತವೆ: ಅದರಲ್ಲ ಒ೦ದು ಕೋಶ ವಿಶೇಷವಾಗಿದ್ದು ಮತ್ತೊಂದು ಕಾಂಡಕೋಶದಂತೆಯೇ ಇರುತ್ತದೆ. ನೊಣದ ನರಮಂಡಲದಲ್ಲರುವ 
ಕಾಂಡಕೋಶವೇ ನ್ಯೂರೋಬ್ಲಾಸ್ಟ್‌; ಅದು ಪ್ರತಿಯೊಂದು ಬಾರಿ ವಿಭಜನೆಗೊಂಡಾಗಲೂ ಹುಟ್ಟಿಕೊಳ್ಳುವ ವಿಶೇಷ ಕೋಶ (ಗಾಂದ್ಗಿಯಾನ್‌ ಮದರ್‌ 
ಸೆಲ್‌) ಮತ್ತೊಮ್ಮೆ ವಿಭಜನೆಗೊಂಡು ಎರಡು ನ್ಯೂರಾನ್‌ಗಳನ್ನು ಕೊಡುತ್ತದೆ. ಈ ಮೇಅನ ಉದಾಹರಣಿಯಲ್ಲ ಒ೦ದೇ ಒಂದು ನ್ಯೂರೋಬ್ಲಾಸ್ಟ್‌ 


ನಾಲು ವಿಭಜನೆಗಕಲ್ಲ ಎಂಟು ನ್ಯೂರಾನ್‌ ನೀಡಿರುವುದನ್ನು ಗಮನಿಸಿ. 


ಪದರದಲ್ಲ ಸುತ್ತುವರೆದಿರುತ್ತವೆ. ಅಕ್ಕಪಕ್ಷದ ಜೀವಕೋಶಗಳ 
ನಡುವಿನ ಪರಪ್ಪರ ಕ್ರಿಯೆಗಳ೦ದ ಅದರಲ್ಲಿ ಕೆಲವು ದೊಡ್ಡದಾಗಿ 
ಭ್ರೂಣದ ಒಳಗೆ ಸೇರಿಕೊಳ್ಳುತ್ತವೆ. ಈ ದೊಡ್ಡದಾಗಿರುವ 
ಜೀವಕೋಶಗಳೇ ನ್ಯೂರೋಬ್ಲಾಸ್ಟ್‌ಗಳು. ಭ್ರೂಣದುದ್ದಕ್ಲೂ 
ಸುಮಾರು 5೦೦ ನ್ಯೂರೋಬ್ಲಾಸ್ಟ್‌ಗಳು ರೂಪುಗೊಂಡು, 
ಇವೆಲ್ಲವೂ ಸೇರಿ ನೊಣದ 100,೦೦೦ ವೈವಿಧ್ಯಮಯ 
ನ್ಯೂರಾನಿನ ನರಮಂಡಲವನ್ನು ರಚಸುತ್ತವೆ! 


ಇಂತಹ ಕೆಲವೇ ಕೆಲವು ಜೀವಕೋಶಗಳು ಹೇಗೆ ಇಷ್ಟೊಂದು 
ವೈವಿಧ್ಯಮಯ ನ್ಯೂರಾನ್‌ಗಳನ್ನು ರಚಿಸಲು ಸಾಧ್ಯ? 


ವಿವಿಧ ಬಗೆಯ ನ್ಯೂರಾನುಗಳ ರಚನೆ 


ಇದನ್ನು ನೆರವೇರಿಸಲು ನ್ಯೂರೋಬ್ಲಾಸ್ಟ್‌ಗಳು ಎರಡು 
ಕೆಲಸಗಳನ್ನು ಮಾಡುತ್ತವೆ. ಮೊದಣಗೆ, ಪ್ರತಿ ಬಾರಿ 
ನ್ಯೂರೋಬ್ಲಾಸ್ಟ್‌ ವಿಭಜನೆಗೊಂಡಾಗಲೂ ಅದು ವಿವಿಧ 
ನ್ಯೂರಾನ್‌ಗಳನ್ನು ಹುಟ್ಟುಹಾಕುತ್ತದೆ (ಮೇಲಅಂದ ಮೇಲೆ 
ಒಂದೇ ರೀತಿಯ ಬದಲಾಗಿ) ಎರಡನೆಯದಾಗಿ, 50೦ 
ನ್ಯೂರೋಬ್ಲಾಸ್ಟ್‌ಗಳಲ್ಲ ಪ್ರತಿಯೊಂದೂ ವಿವಿಧ ನ್ಯೂರಾನ್‌ಗಳ 
ಜೊತೆಯನ್ನು ಹುಟ್ಟುಹಾಕುತ್ತವೆ” (ಚಿತ್ರ 3ರಲ್ಲ ಕಾಣುವಂತೆ). 


ಆದರೆ ನ್ಯೂರೋಬ್ಲಾಸ್ಟ್‌ಗಳು ಒಂದಕ್ಕಿಂತ ಒಂದು ಹೇಗೆ 
ವಿಭಿನ್ನವಾಗಿರುತ್ತವೆ? ಮತ್ತು ಸಮಯಕ್ಷನುಗುಣವಾಗಿ 
ಅವು ಹೇಗೆ ವಿಭಿನ್ನವಾಗಿ ಕಾರ್ಯ ನಿರ್ವಹಿಸುತ್ತವೆ? 


60 | ಐ ಪಂಡರ್‌... ಶಾಲಾ ವಿಜ್ಞಾನದ ಮರುಶೂಧನೆ | ಹಪಪಲಿ 2019 


ನ್ಯೂರೋಬ್ಲಾಸ್ಟ್‌ಗಳು ಘೋನ್‌ ನಂಬರ್‌ ವ್ಯವಸ್ಥೆಗೆ 
ಸರಿಸಮನಾದ ಒಂದು ವ್ಯವಸ್ಥೆಯನ್ನು ಉಪಯೋಗಿಸುತ್ತವೆ. 
ಪ್ರತಿಯೊಬ್ಬ ಮನುಷ್ಯನೂ ಬೇರೆ ಬೇರೆ ಘೋನ್‌ 
ನಂಬರ್‌ಗಳನ್ನು ಹೊಂದಿರುತ್ತಾನೆ. ನೀವು ಆ ನಂಬರಿಗೆ 
ಘೋನ್‌ ಮಾಡಿದ ಕೂಡಲೇ ಅದು ನಿರ್ದಿಷ್ಟವಾಗಿ ಅದೇ 
ಮನುಷ್ಯನಿಗೆ ಹೋಗುತ್ತದೆ - ಒಬ್ಲ ಮನುಷ್ಯನ ಘೋನ್‌ 
ನಂಬರ್‌ ಆತನ ಅನನ್ಯವಾದ ಗುರುತಿನ ಸಂಕೇತವಾಗಿದೆ. 
ಇದೇ ರೀತಿ, ಪ್ರತಿಯೊಂದು ನ್ಯೂರೋಬ್ಲಾಸ್ಟ್‌ ಕೂಡ ತನ್ನಲ್ಲ 
ಮಾತ್ರ ಇರುವ ಇನ್ನಿತರ ನ್ಯೂರೋಬ್ಲಾಸ್ಟ್‌ ಗಳಲ್ಲ ಇರದ ವಿಶಿಷ್ಟ 
ಜೀನ್‌ ಸಂಕೇತಗಳಂ೦ದ ಗುರುತಿಸಲ್ಪಡುತ್ತದೆ ಮತ್ತು ಅದರಿಂದ 
ಮಾತ್ರ ಸಕ್ರಿಯಗೊಳ್ಳುತ್ತದೆ. 


ಸಮಯಕ್ಷನುಗುಣವಾದ ಬದಲಾವಣೆಗಳನ್ನು ಪೂರೈಸಲು 
ಆಸಕ್ತಿದಾಯಕ ಕಾರ್ಯತಂತ್ರಪೊಂದಿದೆ. ಪ್ರತಿಯೊಂದು 
ನ್ಯೂರೋಬ್ಲಾಸ್ಥ್‌ ತನಗೆ ವಯಸ್ಪಾದಂತೆ ಬೇರೆ ಬೇರೆ ಬಗೆಯ 
ನ್ಯೂರಾನ್‌ಗಳಗೆ ಜನ್ಯ ನೀಡುತ್ತದಾದಲ್ಲ, ಅದಕ್ಕೆ "ಕಾಲಗಣನೆ" 
ಮಾಡಲು ಒಂದು ವಿಧಾನ ಇರಲೇಬೇಕು. ವಾಸ್ತವವಾಗಿ 
ಒಂದು 'ಆಣ್ಷಿಕ ಗಡಿಯಾರ'ದ ಮೂಲಕ ನ್ಯೂರೋಬ್ಲಾಸ್ಟ್‌ಗಳು 
ಇದೇ ಕೆಲಸವನ್ನು ಮಾಡುತ್ತವೆ! ಕಾಲಾನುಸಾರವಾಗಿ. 
ಕೆಟ್ಟುನಿಟ್ದಾಗಿ ನಿಯಂತ್ರಿಸಲಾಗಿರುವ ಸರಣಿಯಲ್ಲ ಜೀನ್‌ಗಳನ್ನು 
ಆನ್‌ ಮತ್ತು ಆಫ್‌ (ಸಕ್ರಿಯ ಮತ್ತು ನಿಷ್ಟಿಯ) ಮಾಡುವ 
ಮೂಲಕ ಈ ಆಣ್ಷಿಕ ಗಡಿಯಾರವನ್ನು ನಿರ್ವಹಿಸುತ್ತವೆ. 
ಉದಾಹರಣೆಗೆ, ಜೀನ್‌!, ಜೀನ್‌ ೭ನ್ನು ಆನ್‌ ಮಾಡಿ ತಾನೇ 


ಆಫ್‌ ಆಗುತ್ತದೆ: ಜೀನ್‌ 2. ಜೀನ್‌ 3ನ್ನು ಆನ್‌ ಮಾಡಿ ರೀತಿಯ ನ್ಯೂರಾನನ್ನು ಹುಟ್ಟುಹಾಕುತ್ತದೆ, ಇದು ಹೀಗೆ 


ತಾನೇ ಆಫ್‌ ಆಗುತ್ತದೆ... ಹೀಗೆ ಸರಣಿ ಮುಂದೆ ಸಾಗುತ್ತದೆ. ಮುಂದುವರೆಯುತ್ತದೆ. 

ಇದರ ಪರಿಣಾಮವಾಗಿ ಒಂದಾದ ನಂತರ ಒಂದು ಜೀನ್‌ 

ಅನುಕ್ರಮವಾಗಿ ಆನ್‌ ಆಗುತ್ತಾ ಹೋಗುತ್ತವೆ - ಮೊದಲು ಈ ರೀತಿಯಾಗಿ, ಪ್ರಾರಂಭದಲ್ಲ ಒಂದೇ ಮಾದರಿಯವಾಗಿದ್ದ 
ಜೀನ್‌ 1, ನಂತರ ಜೀನ್‌ ೭, ಅನಂತರ ಜೀನ್‌ 3.... ಕೆಲವೇ ಕೆಲವು ನ್ಯೂರೋಬ್ಲಾಸ್ಟ್‌ಗಳು ವಿಶಿಷ್ಠವಾದ ಆಣ್ಷಿಕ 
ಹೀಗೆ. ಈಗ ನ್ಯೂರೋಬ್ಲಾಸ್ಟ್‌, ಜೀನ್‌ 1 ರ "'ಕಾಲಗವಾಕ್ಷಿ' ಗುರುತಿನ ಸಂಕೇತ (ಮಾಅಕ್ಕುಲಾರ್‌ ಐಡೆಂಟಟ ಕೋಡ್‌) 
(ಟೈಮ್‌ ವಿಂಡೋ) ಯಲ್ವದ್ದರೆ ಅದು ಒಂದು ನಿರ್ದಿಷ್ಟ ಗಳನ್ನು ಪಡೆದುಕೊಳ್ಳುತ್ತವೆ (ತನ್ನಲ್ಲ ಸಕ್ರಿಯಗೊಳ್ಳುವ 
ರೀತಿಯ ನ್ಯೂರಾನನ್ನು ಹುಟ್ಟುಹಾಕುತ್ತದೆ ಬದಲಾಗಿ ಅದು ಜೀನ್‌ಗಳ ಸಂಯೋಜನೆ) ಮತ್ತು ಇದು ಅವುಗಳನ್ನು 

ಜೀನ್‌ 4ರ 'ಕಾಲಗವಾಕ್ಷಿ'ಯಲ್ಪ್ಲದ್ದಲ್ಲ ಅದು ಮತ್ತೊಂದು ಉಳದವುಗಳಗಿಂತ ವಿಶಿಷ್ಠವನ್ನಾಗಿಸುತ್ತದೆ. ಇದರ ಜೊತೆಗೆ, 


[ae] 


#3 
§ 


ಒಂದು ನ್ಯೂರೋ 


ರೋಬ್ಲಾಸ್ಟ್‌ 


$್ರ 


— 


[ 
k 
೪ 
R 


ಚಿತ್ರ 3. ಕಾಂಡಕೋಶಗಳ ಅತಿ ಚಿಕ್ಕ ಗುಂಪಿನಿಂದ ಅನೇಕ ವೈವಿಧ್ಯಮಯ ನ್ಯೂರಾನ್‌ಗಳು ಹುಟ್ಟಕೊಳ್ಳುತ್ತವೆ. ಮೆದುನಲ್ಲರುವ ಪ್ರತಿಯೊಂದು 
ಕಾಂಡಕೋಶದಲ್ಲೂ ಅನನ್ಯವಾದ ವಂಶವಾಹಿನಿ (ಜೀನ್‌) ಸಂಯೋಜನೆಗಳು ಸಕ್ರಿಯವಾಗಿದ್ದು ಪ್ರತಿಯೊಂದು ಕೋಶವನ್ನೂ ಅದು ಅನನ್ಯವಾಗಿಸುತ್ತದೆ- 
ಗುರುತಿನ ಕೋಡ್‌ನಂತೆ. ಮೇಲ್ಲಂಡ ಚಿತ್ರದಲ್ಲ ವಿವಿಧ ಬಣ್ಣದ ನ್ಯೂರೋಬ್ದಾಸ್ಟ್‌ಗಳ ಮೂಲಕ ಇದನ್ನು ಚಿತ್ರಿಸಲಾಗಿದೆ. ಪ್ರತಿಯೊಂದು ನ್ಯೂರೋಬ್ಲಾಸ್ಟ್‌ 
ವಿಭನ್ನವಾಗಿರುವ ಕಾರಣ ಅವು ಅನನ್ಯವಾದ ನ್ಯೂರಾನ್‌ ತಂಡವನ್ನು ಹುಟ್ಟುಹಾಕುತ್ತವೆ. ಈ ಗುರುತಿನ ಕೋಡ್‌ಗೂ ಮಿಗಿಲಾಗಿ, ನ್ಯೂರೋಬ್ಲಾಸ್ಟ್‌ನಲ್ಲಯೂ 
ಅತಿ ನಿಬರವಾದ ಜೀನ್‌ಗಳ ಇನ್ನೊಂದು ಅನುಕ್ರಮ ಸಕ್ರಿಯಗೊಳ್ಳುತ್ತದೆ. ಈ ಅನುಕ್ರಮವು ನ್ಯೂರೋಬ್ಲಾಸ್ಟ್‌ಗಳಗೆ 'ಸಮಯವನ್ನು ನಿಗದಿ'ಗೊಳಸುವಂತೆ 
ಸೂಚಿಸುತ್ತದೆ. ಇದರಿಂದಲೇ ಅದು ವಿವಿಧ ಸಮಯದಲ್ಲ ವಿವಿಧ ನ್ಯೂರಾನ್‌ಗಳನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ. ಈ ಚಿತ್ರದಲ್ಲ ನೀವು ಕಾಣುವಂತೆ 
ಪ್ರತಿಯೊಂದು ವಿಭಜನೆಯ ನಂತರ, ವಿವಿಧ ರೀತಿಯ ನ್ಯೂರಾನ್‌ಗಳು ರೂಪುಗೊಳ್ಳುತ್ತವೆ. ಈ 'ಐಡೆಂಟಟ ಜೀನ್‌' ಮತ್ತು "ಟೈಮ್‌ ಜೀನ್‌'ಗಳ ಪರಸ್ಪರ 
ಕ್ರಿಯೆಯಂದ ಕೆಲವೇ ನೂರು ನ್ಯೂರೋಬಲ್ಲಾಸ್ಟ್‌ಗಳು ಸಾವಿರಾರು ವೈವಿಧ್ಯಮಯವಾದ ನ್ಯೂರಾನ್‌ಗಳನ್ನು ಹುಟ್ಟುಹಾಕಲು ಸಾಧ್ಯವಾಗುತ್ತದೆ! 


ಐ ಪಂಡರ್‌... ಶಾಲಾ ವಿಜ್ಞಾನದ ಮರುಶೂಧನೆ | ಹಅಪಪಲ 2೦19 61 


ಒಂದು ಆಣ್ಷಿಕ ಗಡಿಯಾರವು (ಸಕ್ರಿಯಗೊಳ್ಳುವ ಜೀನ್‌ 
ಸರಣಿ) ಅವು ಕಾಲಾನುಕ್ರಮದಲ್ಲ ಬದಲಾಗುವಂತೆ 
ಮಾಡುತ್ತದೆ". ಕಾಲಾವಕಾಶ ಮತ್ತು ಸಮಯದಲ್ಲ ಜೀನ್‌ಗಳ 
ನಡುವೆ ನಡೆಯುವ ಪರಪ್ಥರ ಕ್ರಿಯೆಯುಂದ ಕೆಲವೇ 

ಕೆಲವು ನ್ಯೂರೋಬ್ಲಾಸ್ಟ್‌ಗಳು ಮೆದು೪ನಲ್ಪ ಅದ್ಭುತವಾದ 
ವೈವಿಧ್ಯಮಯ ನ್ಯೂರಾನ್‌ಗಳನ್ನು ಹುಟ್ಟುಹಾಕುತ್ತವೆ! 


ಮೆದುಅನ ಮಾಡ್ಯೂಲ್‌ಗಳು 


ಈ ಎಲ್ಲಾ ಅಧ್ಯಯನಗಳಂದ ಹೊರಬಂದಿರುವ ಬಲು 
ಸುಂದರ ತತ್ವವೇನೆಂದರೆ ಮೆದುಳು ಬಡಿ ತುಂಡುಗಳಾಗಿ 
ನಿರ್ಮಾಣಗೊಳ್ಳದೇ. ಮಾಡ್ಯೂಲ್‌ಗಳಾಗಿ (ಘಟಕದಂತೆ) 
ರೂಪುಗೊಳ್ಳುತ್ತದೆ. ಏಕೆಂದರೆ, ನಿರ್ದಿಷ್ಟ ನ್ಯೂರೋಬ್ಲಾಸ್ಟ್‌ನಿಂದ 
ಹೊರಹೊಮ್ಮಿದ ನ್ಯೂರಾನ್‌ಗಳು ಒಲ್ಟಗೆ ಉಆಯುವತ್ತ 
ಒಲವು ತೋರುತ್ತವೆ ಮತ್ತು ಮೆದುಳನಲ್ಪ ಒಂದೇ 

ರೀತಿ ಕಾರ್ಯನಿರ್ವಹಿಸುವ ಉಪಮಂಡಲಗಳಕಲ್ಲ 
ಸೇರಿಕೊಳ್ಳುತ್ತವೆ. ಉದಾಹರಣೆಗೆ, ನೊಣದ ಮೆದುಳನಲ್ಲರುವ 
'ALad1' ಎನ್ನುವ ನ್ಯೂರೋಬ್ಲಾಸ್ಟ್‌ ಸುಮಾರು 12೦ 
ನ್ಯೂರಾನ್‌ಗಳನ್ನು ಹುಟ್ಟುಹಾಕುತ್ತದೆ ಮತ್ತು ಇವೆಲ್ಲವೂ ಆ 
ನೊಣದ ವಾಸನೆಯನ್ನು ಗ್ರಹಿಸುವ ಉಪಮಂಡಲಗಳಕಲ್ಲ 
ಕಾರ್ಯ ನಿರ್ವಹಿಸುತ್ತವೆ. ಹೀಗೆಯೇ, 'Al೪1' ಎನ್ನುವ 
ಮತ್ತೊಂದು ನ್ಯೂರೋಬ್ಲಾಸ್ಟ್‌ ನೊಣಗಳು ಹಾರಾಡುವಾಗ 
ಅದರ ಕಣ್ಣೋಟದ (ದೃಶ್ಯ) ಮಾಹಿತಿಯನ್ನು ವಿಶ್ಲೇಷಿಸುವ 
ಉಪಮಂಡಲಗಳಗೆ ಸಂಬಂಧಿಸಿದ ಸುಮಾರು 

15೦ ನ್ಯೂರಾನ್‌ಗಳನ್ನು ಹುಟ್ಟುಹಾಕುತ್ತದೆ. ಇದರ 
ಅರ್ಥವೇನೆಂದರೆ, ನೊಣದ ಮೆದುಳಗೆ ಅದರ 100,೦೦೦ 


ಎಳೆಯ 


LAlv! ಪಬುಧ ಸ್ಯೂರಾನ್ಗಳು 
ಸೋಟ ಹಾರಾಟದ ಸರ್ಗೂ ಟ್‌ 


ನ್ಯೂರಾನ್‌ಗಳನ್ನು ಸಂಪರ್ಕಿಸುವ ನರತಂತುಗಳನ್ನು 
ನಿಯಂತ್ರಿಸುವ ಕಾರ್ಯ ತಂತ್ರದ ಅಗತ್ಯವಿಲ್ಲ. ಕೇವಲ 5೦೦ 
ನ್ಯೂರಾನ್‌ ಮಾಡ್ಕೂಲ್‌ಗಳನ್ನು ನಿಯಂತ್ರಿಸುವ ಕಾರ್ಯ 
ತಂತ್ರ ಸಾಕು. ಇದು ಸಂಪರ್ಕ ತಂತುಗಳ (ವೈರಿಂಗ್‌) 
ಸಮಸ್ಯೆಯ ತೀವ್ರತೆಯನ್ನು ಅನೇಕ ಪಟ್ಟು ಕಡಿಮೆ 
ಮಾಡುತ್ತದೆ (ಚಿತ್ರ 4ನ್ನು ನೋಡಿರಿ)! 


ವಿವಿಧ ಪ್ರಾಣಿಗಳಲ್ಲರುವ ಸಾಮ್ಯತೆ 

ಈ ವಿಷಯಗಳು ಕೇವಲ ನೊಣಗಳಗಷ್ಟೇ 
ನೀಮಿತವಾಗಿವೆಯೇ ಅಥವಾ ಇನ್ನೂ ವಿಶಾಲ ಮಹತ್ತ್ವವನ್ನು 
ಹೊಂದಿವೆಯೇ? ಪ್ರಪಂಚದಾದ್ಯಂತ ವಿಜ್ಞಾನಿಗಳು 

ಈ ವಿಷಯಗಳನ್ನು ಕಂಡುಹಿಡಿಯಲು ಕೈಗೊಂಡ 
ಹಲವಾರು ಸಂಶೋಧನೆಗಳನ್ನು ನೊಣಗಳನ್ನು ಜಟ್ಟರೆ 
ಇತರೆ ಪ್ರಾಣಿಗಳಲ್ಲ ನಡೆಸುವುದು ಬಹಳ ಕಷ್ಟ. ಆದರೆ 
ಮನುಷ್ಯನನ್ನೂ ಸೇರಿಸಿ ಇರುವೆ. ಇಅ. ಜೇನ್ನೊಣ. 
ಮೀನುಗಳ ಮೇಲನ ಸಂಶೋಧನೆಗಳಂ೦ದ ಬಂದಿರುವ 
ಮಾಹಿತಿಗಳಂದ ನಮಗೆ ತಿಆದುಬಂದಿರುವ ಅಂಶವೇನೆಂದರೆ 
ಇವೆಲ್ಲವೂ ಒಂದೇ ತತ್ವವನ್ನು ಆಧರಿಸಿವೆ. ಅ೦ದರೆ 
ನರಮಂಡಲ ನಿರ್ಮಾಣದಲ್ಲ ನರದ (ನ್ಯೂರಲ್‌) 
ಕಾಂಡಕೋಶಗಳು ಆಣ್ಷಿಕ ಸಂಕೇತ ಮತ್ತು ಆಣ್ಷಿಕ 
ಗಡಿಯಾರದ ಸಹಕಾರದ ಮೂಲಕ ವಿವಿಧ ಬಗೆಯ 
ನ್ಯೂರಾನ್‌ಗಳನ್ನು ಹುಟ್ಟುಹಾಕುತ್ತವೆ; ಮತ್ತು ಇವೆಲ್ಲವನ್ನು 
ಮಾಡ್ಯೂಲ್‌ಗಳ ರೂಪದಲ್ಲ ಮಾಡುವ ಸಂಭವವಿದೆ. 
ವಾಸ್ತವವಾಗಿ, ಸಾಕಷ್ಟು ಸನ್ನಿವೇಶಗಳಲ್ಲ ಇದನ್ನು 
ಸಾಧಿಸಲು ಬೇಕಾದ ಜೀನ್‌ಗಳೂ ಸಹ ಒಂದೇ ಆಗಿವೆ! 


Alad! 
ಸ್ಯೂರೋಬ್ಲಾಸ್ಕ್‌ 


Alad! ಪಬುದ್ಧ ನ್ಯೂರಾಸ್ಥಳು 
pe p=] ೧ 
ವಾಸನೆಗ್ರಹಣ ಸರ್ರ್ಯೂಟ್‌ 


ಚಿತ್ರ 4. ಮೆದುಳು ಘಟಕಗಳಾಗಿ (ಊಂdu!ೀ) ನಿರ್ಮಾಣಗೊಳ್ಳುತ್ತದೆ. ಪ್ರತಿಯೊಂದು ನ್ಯೂರೋಬ್ಲಾಸ್ಟ್‌ (ದೊಡ್ಡ ಜೀವಕೋಶ) ಆರಂಭದಲ್ಲಿ ಒಟ್ಟಗೆ ಇರುವ 
ಹಲವಾರು ನ್ಯೂರಾನ್‌ಗಳ (ಚಿಕ್ಕ ಜೀವಕೋಪ) ಸರಣಿಯನ್ನು ರೂಪಿಸುತ್ತದೆ. ನಂತರ ಅವೆಲ್ಲವೂ ಒಂದೇ ಕಾರ್ಯವನ್ನು ನಿರ್ವಹಿಸುವ ಮಂಡಲವಾಗಿ 
ಒಂದಕ್ಕೊಂದು ಸೇರಿಕೊಳ್ಳುತ್ತವೆ. ಉದಾಹರಣೆಗೆ, 'ಓA೪1' ನ್ಯೂರೋಬ್ಲಾಸ್ಟ್‌ನಿಂದ ರಚಿತವಾದ ಎಲ್ಲಾ ನ್ಯೂರಾನ್‌ಗಳು ನೊಣಗಳು ಹಾರಾಡುವಾಗ 

ಅದರ ದೃಶ್ಯ ಮಾಹಿತಿಯನ್ನು ಸಂಸ್ಥರಿಸಬಲ್ಲ ಮಂಡಲದೊಂದಿಗೆ ಸೇರಿಕೊಳ್ಳುತ್ತವೆ; A201 ನ್ಯೂರೋಬ್ಲಾಸ್ಟ್‌ನಿಂದ ರಚಿತವಾದ ಎಲ್ಲಾ ನ್ಯೂರಾನ್‌ಗಳು 


ವಾಸನೆಯನ್ನು ಗ್ರಹಿಸುವ ಸರ್ಕೂಟ್‌ನೊಂದಿಗೆ ಸೇರಿಕೊಳ್ಳುತ್ತವೆ. 


62 ೫» ವಂಡರ್‌... ಶಾಲಾ ವಿಜಾನದ ಮರುಶೂಂಧನ 


ನೊಣಗಳಛ್ಲ ವಾಸನೆಗ್ರಹಣ ಸರ್ರ್ಫ್ಯೂಟ್‌ 


ಉನ್ನತ ಮೆದು೪ನ ಕೇಂದಗಳು ಉನ್ನತ ಮೆರ್ದುಃ 
p 9 % 


Aki TIL 


| 
ewok ೪ ಸಂವೇದನಾ ಸ್ಯೂ 


ಇಲಅಗಳಛ ವಾಸನೆಗ್ರಹಣ ಸರ್ರ್ಫ್ಯೂಟ್‌ 


ಉನ್ಸಹ ಮೆದು ಕೇಂದೆಗಳು 


[1 '— 


ಸೂಗಿನಲ ಸಂವೇದನಾ ಸ್ಫ್ಕೂರಾಫಳು 
; ಬ 


ಚಿತ್ರ 5. ವಿವಿಧ ಪ್ರಾಣಿಗಳಲ್ಲರುವ ಮಂಡಲಗಳು ಒಂದೇ ರೀತಿಯ ತಂತು ಸಂಪರ್ಕ!( ವೈರಿಂಗ್‌) ವ್ಯವಸ್ಥೆಯನ್ನು ಹೊಂದಿರುತ್ತವೆ. ವಿವಿಧ ಪ್ರಾಣಿಗಳಲ್ಲ 
ಕಾರ್ಯನಿರ್ವಾಹಕ ಸರ್ಕೂಟ್‌ಗಳು ಒಂದೇ ರೀತಿಯ ಸಂಪರ್ಕಜಾಲವನ್ನು ಹೊಂದಿರುತ್ತವೆ. ಉದಾಹರಣೆಗೆ, ನೋಣ ಮತ್ತು ಇಅಗಳೆರಡರಲ್ಲೂ 
ಸಂವೇದನಾಶೀಲ ನ್ಯೂರಾನ್‌ಗಳು ಮೆದುಳನ ಉನ್ನತ ಕೇಂದ್ರಗಳಗೆ ಮಾಹಿತಿಯನ್ನು ರವಾನಿಸುವ ಇಂಟರ್‌ನ್ಯೂರಾನ್‌ನಲ್ಲ ಸಂಪರ್ಕಗೊಂಡಿರುವ 
ರೀತಿಯನ್ನು ಹೋಲಆಸಿ ನೋಡಿ. ಎರಡರಲ್ಲೂ ಸಂಪರ್ಕಜಾಲ ಬಹಳಷ್ಟು ಒಂಡೇ ರೀತಿಯಾಗಿರುವುದನ್ನು ಗಮನಿಸಿರಿ. (ಅಳವಡಿಸಿಕೊಂಡದ್ದು”)! 


ಇದಕ್ಕಿಂತಲೂ ಆಶ್ಚರ್ಯಕರ ಅಂಶವೇನೆಂದರೆ, ಅವು 
ಉತ್ಪಾದಿಸುವ ಹಲವಾರು ಉಪಮಂಡಲಗಳ ತಂತು 
ಸಂಪರ್ಕಗಳ (ವೈರಿಂಗ್‌) ಚಿತ್ರಣಗಳೂ ಗಮನಾರ್ಹವಾಗಿ 
ಯಥಾವತ್ತಾಗಿವೆ (ಚಿತ್ರ 5ನ್ನು ನೋಡಿ)! ಆದ್ದರಿಂದಲೇ 
ಅತಿ ಗೌಣ ಪ್ರಭೇದವಾದ ಹಣ್ಣುನೊಣದ ಮೇಲೆ ನಡೆಸಿದ 
ಪ್ರಯೋಗಗಳಂ೦ದ ನಾವು ಪಡೆದುಕೊಂಡ ಒಳನೋಟಗಳು 
ಅತ್ಯಂತ ಉತ್ತಮ ಮಾಹಿತಿಯಿಂದ ಕೂಡಿದ್ದು ಒಬ್ಬಾರೆ 
ಜೀವಿಜಗತ್ತಿನ ನರಮಂಡಲವನ್ನು ಅರ್ಥಮಾಡಿಕೊಳ್ಳಲು 
ಅನುಕೂಲಕರವಾಗಿದೆ. 


ಮುಕ್ತಾಯ 

ಹಲವು ದಶಕಗಳಂದಲೂ, ಮನುಷ್ಯನು ಪ್ರಾಣಿಗಳ 
ವರ್ತನೆಗಳ ಬದ್ದೆ ಕುತೂಹಲ ಭರಿತನಾಗಿದ್ದು. ಹಲವಾರು 
ತಂತ್ರಗಳನ್ನು ಬಳಸಿ ಅನೇಕ ಪ್ರಾಣಿಗಳ ಮತ್ತು ಅವುಗಳ 
ನಡವಳಕೆಗಳ ಅಧ್ಯಯನದಲ್ಲಿ ತೊಡಗಿದ್ದಾನೆ. ಇಂತಹ 
ಪ್ರತಿಯೊಂದು ತಂತ್ರವೂ ಮತ್ತು ಪ್ರಾಣಿಗಳೂ. ಜೀವಿಗಳು 
ತಮ್ಮ ಪರಿಸರದೊಂದಿಗೆ ಹೇಗೆ ಪರಸ್ಪರ ಕ್ರಿಯೆ ನಡೆಸುತ್ತವೆ 


ಎನ್ನುವುದನ್ನು ವಾವು ಅರ್ಥಮಾಡಿಕೊಳ್ಳಲು ಸಹಕಾರಿಯಾಗಿವೆ. 


ಸ್ಕಿಡ್‌ ಮೀನಿನ ಅತಿ ದೊಡ್ಡ ನ್ಯೂರಾನ್‌ಗಳಲ್ಲ 
ನಾವು ವಿದ್ಯುತ್‌ ಪ್ರೋಬ್‌ಗಳನ್ನು ಜೋಡಿಸಬಹುದು: 
ಹಣ್ಣುನೊಣಗಳಲ್ಲ ದೊರೆಯುವ ಅದ್ಭುತ ಆನುವಂಶಿಕ 
ಸಾಧನಗಳಂದ ಜೀನ್‌ಗಳು ಪ್ರಕ್ರಿಯೆಗಳನ್ನು ಹೇಗೆ 


ನಿಯಂತ್ರಿಸುತ್ತವೆ ಎನ್ನು ್ಸಿವುದು ನಮಗೆ ತಿಆದುಬಂದಿದೆ: 
ಇಲಅಗಳು ಮಾನವನೊಂದಿಗೆ "ನಿಕಟತೆ' ಹೊಂದಿರುವುದರಿಂದ 
ಈ ವಿಷಯಗಳನ್ನು ಅದರಲ್ಲೂ ಕಾಲಯುಲೆಗಳ ಬಣ್ಣ 
ತಿಆದುಕೊಳ್ಳುವುದಕ್ಕೆ ಅತ್ಯಂತ ಉತ್ತಮ ಮಾದರಿಗಳಾಗಿವೆ. 
ಹಾಗಿದ್ದರೂ ನಮಗೆ ಗೊತ್ತಿಲ್ಲದ್ದು ಮತ್ತು ಅರ್ಥವಾಗಿರದೇ 
ಇರುವುದಕ್ಕೆ ಹೋಪಅಸಿದರೆ ನಮಗೆ ತಿಆದು ಬಂದಿರುವ ಜ್ಞಾನ 
ತೀರ ತೀರ ಕಡಿಮೆ. ಆದರೂ, ಈ ಸಂಶೋಧನಾ ಪಥದಲ್ಲಿ 
ನಾವು ಬಹಳಷ್ಟು ವಿನೂತನ ಕ್ರಾಂತಿಕಾರಿ ತಂತ್ರಜ್ಞಾನವನ್ನು 
ಅಭವ್ಯೃಧ್ಧಿಪಡಿಸಿದ್ದೇವೆ. ಇವು ನಮ್ಮ ಜ್ಞಾನದ ಪರಿಧಿಯನ್ನು 
ಮತ್ತಷ್ಟು ವಿಸ್ತರಿಸಲು. ಹಾಗು ಮೆದುಳು ಮತ್ತು ನರಮಂಡಲ 
ವ್ಯವಸ್ಥೆಯನ್ನು ಅರ್ಥಮಾಡಿಕೊಳ್ಳಲು ಇನ್ನಷ್ಟು ಹೊಸ ಹೊಸ 
ಆಕರ್ಷಕ ಅನ್ವೇಷಣೆಯನ್ನು ಮಾಡಲು ನೆರವಾಗಲವೆ! 


Resources 


1. General overview of the nervous system and neu- 
ronal signalling: http://www.nobelprize.org/educa- 
tional/medicine/nerve_signaling/game/nerve_sig- 
naling.html#/plot1 


2. Howto manipulate neurons with light: https://www. 
youtube.com/watchzv=164X7vHSHOE 


3. Watch hundreds of neurons fire spontaneously in 
the brain of a zebrafish": https://www.youtube.com/ 
watch?v=T2H6UdQVEFY 


ಐ ವಂಡರ್‌... ಶಾಲಾ ವಿಜ್ಞಾನದ ಮರುಶೂೋಧನೆ 


ಜಪವರಿ ೨೦1೨9 | 63 


4. 


Watch thousands of neurons, in the young zebrafish 
brain, fire in response to different visual stimuli" 


http://www.wired.com/2014/07/neuron-zZebraf- 
ish-movie 


wy 


References 


1. 


Hodgkin, A. L. & Huxley, A. F. A quantitative description of 
membrane current and its application to conduction and 
excitation in nerve. J. Physiol. 117, 500-544 (1952). 


White, J. G., Southgate, E., Thomson, J. N. & Brenner, S. The 
Structure of the Nervous System of the Nematode Caenorhabditis 
elegans. Philos. Trans. R. Soc. Lond. B Biol. Sci. 314, 1-340 (1986). 
Cardona, A. et al. An Integrated Micro- and Macroarchitectural 
Analysis of the Drosophila Brain by Computer-Assisted Serial 
Section Electron Microscopy. PLoS Biol 8, e1000502 (2010). 

Marx, V. Neurobiology: Brain mapping in high resolution. Nature 
503, 147-152 (2013). 

Friesen, W. 0. & Kristan, W. B. Leech locomotion: Swimming, 
crawling, and decisions. Curr. Opin. Neurobiol. 17, 704-711 (2007). 


Kazama, H. Systems neuroscience in Drosophila: Conceptual and 
technical advantages. Neuroscience 296, 3-14 (2015). 


Deisseroth, K. Optogenetics: 10 years of microbial opsins in 
neuroscience. Nat. Neurosci. 18, 1213-1225 (2015). 


Lin, S. & Lee,T. Generating neuronal diversity in the Drosophila 
central nervous system. Dev. Dyn. Off. Publ. Am. Assoc. Anat. 241, 
57-68 (2012). 

Sen, S. et al. Genetic transformation of structural and functional 
circuitry rewires the Drosophila brain. eLife e04407 (2014). 
doi:10.7554/eLife.04407 


Sen, S., Reichert, H. & VijayRaghavan, K. Conserved roles of 
ems/Emx and otd/Otx genes in olfactory and visual system 
development in Drosophila and mouse. Open Biol. 3, 120177 
(2013). 


Muto, A., Ohkura, M., Abe, G., Nakai, J. & Kawakami, K. Real-Time 
Visualization of Neuronal Activity during Perception. Curr. Biol. 23, 
307-311 (2013). 

Vladimirov, N. et al. Light-sheet functional imaging in fictively 
behaving zebrafish. Nat. Methods 11, 883-884 (2014). 


ಸೋನಿಯಾ ಸೇನ್‌ ಒಬ್ಬ ಜೀವವಿಜ್ಞಾನಿಯಾಗಿದ್ದು, ಬಲು ಸಂಕೀರ್ಣವಾದ ಮೆದುಳನ ನ್ಯೂರಲ್‌ ಸರ್ಕೂಟ್‌ಗಳ ರಚನೆಗೆ ಜೀನ್‌ 
ಮತ್ತು D್ಬA ಹೇಗೆ ಸೂಕ್ತ ಸೂಚನೆಗಳನ್ನು ಕಳುಹಿಸುತ್ತವೆ ಮತ್ತು ಇಂತಹ ಸಂಕೀರ್ಣ ಮೆದುಳನ ವಿಕಾಸ ಹೇಗೆ ಆಗಿದೆ ಎನ್ನುವುದರ 
ಬದ್ಧೆ ಆಸಕ್ತಿ ಹೊಂದಿದ್ದಾರೆ. ಅವರು ಪೋಸ್ಟ್‌ ಡಾಕ್ಟೋರಲ್‌ ಫೆಲೋ ಆಗಿದ್ದು, ಹಣ್ಣುನೊಣ ಮತ್ತು ಸಾಗರದ ಹುಳಗಳಲ್ಲ ಠ ಪಶ್ನೆಗೆ 
ಉತ್ತರಗಳನ್ನು ಹುಡುಕುತ್ತಿದ್ದಾರೆ. ಅವರನ್ನು $0೧/೩8e೧@9ma೩i.cಂM ಸಂಪರ್ಕಿಸಬಹುದು. ಅನುವಾದಕರು: ಚಂದ್ರಿಕಾ ವಿಜಯೇಂದ್ರ 
ಪರಿಶೀಲನೆ: ಸ್ಕಿತಾ ಪಿ. ಜ. 


